ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 
ಗೌರವ ಡಾಕ್ಟರೇಟ್‌ ನೀಡಿಕೆಯಲ್ಲಿ ದುರ್ಬಳಕೆ ಮಾರಾಟ ಜಾಲ ಕುರಿತು 


ಡಾ. ತೇಜಸ್ವಿನಿ ಗೌಡ(ವಿಧಾನಸಭೆಯಿಂದ ಚುನಾಯಿತರಾದವರು) - 


15 (167) ಉಪ ಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮ ಶೀಲತೆ ಮತ್ತು ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಕರ್ನಾಟಕ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಗೌರವ ಡಾಕ್ಟರೇಟ್‌ ನೀಡಲು ಇರುವ ಮಾನದಂಡಗಳೇನು; 


(ಆ) ಕರ್ನಾಟಕದಲ್ಲಿ ಗೌರವ ಡಾಕ್ಷರೇಟ್‌ ಪಡೆದಿರುವವರ ಸಂಖ್ಯೆ ಎಷ್ಟು; (ಹೆಸರು, ಸಾಧನೆ ಕ್ಷೇತ್ರದ ಪೂರ್ಣ ಮಾಹಿತಿ 
ಒದಗಿಸುವುದು) 


(ಇ) ಹೊರ ರಾಜ್ಯಗಳಿಂದ ಹೊರದೇಶಗಳಿಂದ ಅಲ್ಲಿನ ವಿಶ್ವವಿದ್ಯಾಲಯಗಳಿಂದ ಅರ್ಹತೆ ಇಲ್ಲದವರಿಗೂ ಕರ್ನಾಟಕದಲ್ಲಿ 
ಡಾಕ್ಟರೇಟ್‌ ಪಡೆದಿರುವವರ ಮಾಹಿತಿ ಲಭ್ಯವಿದೆಯೇ; (ಅಂತಹವರುಗಳ ದಾಖಲಾತಿಯೊಂದಿಗೆ ವಿವರಗಳನ್ನು ಒದಗಿಸುವುದು) 


(ಈ) ಯಾವುದೇ ಅರ್ಹ ಮಾನದಂಡವಿಲ್ಲದೆ ಡಾಕ್ಟರೇಟ್‌ ಖರೀದಿಸಿ ಅದರ ದುರ್ಬಳಕೆಯಿಂದ ಸಮಾಜದಲ್ಲಿ ಆಗುತ್ತಿರುವ 
ದುಷ್ಪರಿಣಾಮ ತಡೆಯಲು ಸರ್ಕಾರ ಕೈಗೊಂಡ ಕ್ರಮಗಳೇನು? 


